ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಆರ್‌.ಬಿ.ತಿಮ್ನಾಪುರ (ವಿಧಾನಸಭಾ 
ಕ್ಷೇತ್ರದಿಂದ ಚುನಾಯಿತರಾದವರು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1268 (1270) 
ಪ್ರಶ್ನೆಗೆ ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 17.03.2021. 

3 ನ್‌ 

ಸಂ Ka ಉತರ 

ಅ ಬಾಗಲಕೋಟಿ ಜತ್ತ ಮುಧೋಳ! 
ತಾಲ್ಲೂಕಿನ ಬದನೂರು, ಬಂಟನೂರು 
ಗ್ರಾಮಗಳು ಮುಳುಗಡೆ ಹೌದು. 
ಭೀತಿಯಲ್ಲಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

ಆ] ಬಂದಿದಲ್ಲಿ, ಈ ಗ್ರಾಮಗಳನ್ನು ಬಡ್ಗೊರೆ ಗ್ರಾಮವು ಆಲಮಟ್ಟಿ ಜಲಾಶಯದ 
ಸ್ಥಳಾಂತರಿಸುವುದಕ್ಕೆ ಸರ್ಕಾರ ಹಿನ್ನೀರಿನ ಮಟ್ಟ 524.256 ಆಡಿ ಮುಳುಗಡೆ 
ಕೈಗೊಂಡಿರುವ ಕ್ರಮಗಳೇನು? ವ್ಯಾಪ್ತಿಗೆ ಕಟ್ಟಡಗಳು ಬರುವುದಿಲ್ಲ. ಆದಕಾರಣ 

ಈ ಗ್ರಾಮವನ್ನು ಸ್ಥಳಾಂತರಿಸುವ ಪ್ರಶ್ನೆ 
ಉದ್ಭವಿಸುವುದಿಲ್ಲ. 

ಭಂಟನೂರ ಗ್ರಾಮವು ಆಲಮಟ್ಟಿ 
ಜಲಾಶಯದ ಹಿನ್ನೀರಿನ ಮಟ್ಟ 524.256 ಅಡಿ 
ಮುಳುಗಡೆ ವ್ಯಾಪ್ತಿಗೆ ಕಟ್ಟಡಗಳು ಬರುತ್ತದೆ. ಸದರಿ 
ಗ್ರಾಮದ ಕಟ್ಟಡಗಳನ್ನು ಮೋಜಣಿ ಮಾಡುವ 
ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. 


ಸಂಖ್ಯೆ ಕಂಇ 26 ಆರ್‌'ಅಹೆಚ್‌ 2021 


ಸ್‌ 
4 pa 
(ಆರ್‌.ಅಶೋಕ) 


ಕಂದಾಯ ಸಚಿವರು 


